ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1592 (1810) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಜಿವರು: 


ವಿಷಯ: ಅನುದಾನಿತ ಪಾಲಿಟೆಕ್ನಿಕ್‌ ಕಾಲೇಜುಗಳ ಉಪನ್ಯಾಸಕರ ವೇತನದ ಬಗ್ಗೆ 
(ಅ) ಅನುದಾನಿತ ಪಾಲಿಟೆಕ್ನಿಕ್‌ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪನ್ಯಾಸಕರು ಎಷ್ಟು ; 


(ಆ) ಇವರಿಗೆ 7ನೇ AಃT£ ಪರಿಷ್ಕೃತ ವೇತನವನ್ನು ಮಂಜೂರು ಮಾಡದೆ ಇರುವುದು ಸರ್ಕಾರದ 
ಗಮನದಲ್ಲಿದೆಯೇ; 


(ಇ) ಈ ವೇತನ ಶ್ರೇಣಿಯನ್ನು ನೀಡದೆ ಇರುವುದಕ್ಕೆ ಕಾರಣವೇನು; 


(ಈ) ಸರ್ಕಾರಿ ಪಾಲಿಟೆಕ್ನಿಕ್‌ ಉಪನ್ಯಾಸಕರುಗಳಿಗೆ ಪದವಿ ಕಾಲೇಜಿನ ಸರ್ಕಾರಿ ಹಾಗೂ ಅನುದಾನಿತ 
ಉಪನ್ಯಾಸಕರುಗಳಿಗೆ ವೇತನ ನೀಡುತ್ತಿರುವಂತೆ ಅನುದಾನಿತ ಪಾಲಿಟೆಕ್ನಿಕ್‌ ಉಪನ್ಯಾಸಕರುಗಳಿಗೆ 
ಯಾವಾಗ 7ನೇ AಃT£ ವೇತನ ಶ್ರೇಣಿಯನ್ನು ನೀಡಲಾಗುವುದು ? 


